KA/ BG-GPO/2515/\WPP-47/2009-2011 





ಕರ್ನಾಟಕ ರಾಜ್ಯಪಫ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೪ ಬೆಂಗಳೂರು, ಗುರುವಾರ, ಆಗಸ್ಟ್‌ ೧೩, ೨೦೦೯ (ಶ್ರಾವಣ ೨೨, ಶಕ ವರ್ಷ ೧೯೩೧) ಸಂಚಿಕೆ ೩೩ 


ಭಾಗ - ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆ೦ಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ಹಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 











ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ರದ್ದಿಯಾತಿ ಅಧಿಸೂಚನೆ 
ಪ್ರಕರಣ ಸಂಖ್ಯೆ: ಎಲ್‌ಎಕ್ಯೂ ಎಸ್‌ಆರ್‌: 21/09-10 

ಭೂ ಸ್ವಾಧೀನ ಕಾಯಿದೆ 1894 (ಸೆಂಟಲ್‌ ಕಾಯಿದೆ 1894)ರಂತೆ ವಿಧಿ 41)ರ ಅಧಿಸೂಚನೆ ಸಂಖ್ಯೆಎಲ್‌ಎಕ್ಕೂ: 
ಎಸ್‌ಆರ್‌/53/2007-08, ದಿನಾಂಕ: 22.11.2007 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ 
ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯ ದಿನಾಂಕ: 20.12.2007ರ ಕರ್ನಾಟಕ ರಾಜ್ಯ ಪತ್ರದ ಪುಟ ಸಂ. 1187 ರಿಂದ 
1193 ರವರೆಗೆ ಭಾಗ-6ರಲ್ಲಿ ನಂದಿಹಳ್ಳಿ, ಪಾರಸನಹಳ್ಳಿ, ಕೆಂಚನಹಳ್ಳಿ, ಪುರ, ಅರೇಮಾರನಹಳ್ಳಿ ಗ್ರಾಮಗಳ ಜಮೀನು 
ಹೇಮಾವತಿ ನಾಲಾ ಯೋಜನೆಗೆ ಭೂ ಸ್ವಾಧೀನಪಡಿಸಲು ಪ್ರಕಟಣೆ ಹೊರಡಿಸಿರುತ್ತದೆ. ಆದರೆ ಈ 'ಗಾಮದ ಬಾಬ್ತು ಜಂಟಿ 
ಮೋಜಣಿ ಕಾರ್ಯ ಪೂರೈಸಿದಾಗ ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಸರ್ವೆ ನಂಬರುಗಳ ಬಾಬ್ತು ಕಲಂ 4(1) 
ರಂತೆ ಪ್ರಕಟಸಲಾದ ವ್ರಸೀರ್ಜಕ್ಕಿಂತ ಕಡಿಮೆ ವಿಸ್ತೀರ್ಣ ಭೂಸ್ವಾಧೀನಕ್ಕೆ ಒಳಪಡುವುದೆಂದು ಕಂಡು ಬಂದಿರುವುದರಿಂದ ಕಲಂ 
4(1) ರಲ್ಲಿ ಹೆಚ್ಚುವರಿಯಾಗಿ ಪ್ರಕಟವಾಗಿದ್ದ ವಿಸ್ತೀರ್ಣವನ್ನು ರದ್ದುಪಡಿಸಲು ರದ್ದಿಯಾತಿ ಅಧಿಸೂಚನೆ ಹೊರಡಿಸಿರುವುದಾಗಿ ಈ 
ಮೂಲಕ ಪ್ರಕಟಿಸಲಾಗಿದೆ. 


















































ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ನಿಟ್ಟೂರು 
ತಾಲ್ಲೂಕು: ಗುಬ್ಬಿ ಗ್ರಾಮ: ಪುರ 
ಕ. 140ರ ಹಿಡುವಳಿದಾರರ ಹೆಸರುಗಳು ಸ. ನಂ. ಭೊಸ್ಸಾಧೀನೆಕ್ಕೊಳೆಪಡದ 
ಸಂ. | ಕ್ರಸಂ. ಕಡಿಮೆಯಾದ ವಿಸ್ತೀರ್ಣ 
ಗ್ರಾಮ: ಪುರ 
1 47] ಸಿದ್ದಯ್ಯ, ಸಿದ್ದಲಿಂಗಪ್ಪ, ಸಿದ್ದಲಿಂಗಪ್ಪ, ಜಯಮ್ಮ ಸಿದ್ದರಾಮಕ್ಕ, 73/1 0-39 
ನಂಜೇಗೌಡ. ಮಾಯಣ್ಣಗೌಡ, ಪಿ.ಸಿ. ನಟರಾಜು 
48 [ಶಾಂತಪ್ಪ ಮಾಹಣ್ಣಗ್‌ಡ; ಹೊನ್ನೆ ಲಿಂಗೇಗೌಡ 73/5 0-31 
371735 |ಪಎನ್‌ಬಸಪ್ಪ ಪಸಿನಟರಾಜ 7376 551] 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 273 ತುಮಕೂರು ಜಿಲ್ಲೆ, ತುಮಕೂರು 


(೮೫೭) 


೮೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೩, ೨೦೦೯ ಭಾಗ -೬ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ರದ್ದಿಯಾತಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಲ್‌ಎಕ್ಯೂಎಸ್‌ಆರ್‌:22/09-10, ದಿನಾಂಕ: 15ನೇ ಜೂನ್‌ 2009 

ಭೂ ಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894)ರಂತೆ ವಿಧಿ 41)ರ ಅಧಿಸೂಚನೆ ಸಂಖ್ಯೆಎಲ್‌ಎಕ್ಕೂ: 
ಎಸ್‌ಆರ್‌/55/2007-08, ದಿನಾಂಕ: 22.11.2007 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ 
ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯ ದಿನಾಂಕ: 27.12.2007ರ ಕರ್ನಾಟಕ ರಾಜ್ಯ ಪತ್ರದ ಪುಟ ಸಂ. 1250 ರಿಂದ 
1260 ರವರೆಗೆ ಭಾಗ-6ರಲ್ಲಿ ತಿಪ್ಪೂರು, ಕೊಮ್ಮನಹಳ್ಳಿ, ಪೆದ್ದನಹಳ್ಳಿ ಗ್ರಾಮಗಳ ಜಮೀನು ಹೇಮಾವತಿ ನಾಲಾ ಯೋಜನೆಗೆ 
ಭೂ ಸ್ವಾಧೀನಪಡಿಸಲು ಪ್ರಕಟಣೆ ಹೊರಡಿಸಿರುತ್ತದೆ. ಆದರೆ ಈ ಗ್ರಾಮದ ಬಾಬ್ತು ಜಂಟಿ ಮೋಜಣಿ ಕಾರ್ಯ ಪೂರೈಸಿದಾಗ 
ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಸರ್ವೆ ನಂಬರುಗಳ ಬಾಬ್ತು ಕಲಂ 4(1) ರಂತೆ ಪ್ರಕಟಿಸಲಾದ ವಿಸ್ತೀರ್ಣಕ್ಕಿಂತ 
ಕಡಿಮೆ ವಿಸ್ತೀರ್ಣ ಭೂಸ್ವಾಧೀನಕ್ಕೆ ಒಳಪಡುವುದೆ೦ದು ಕಂಡು ಬಂದಿರುವುದರಿಂದ ಕಲಂ 4(1 ರಲ್ಲಿ ಹೆಚ್ಚುವರಿಯಾಗಿ 
ಪ್ರಕಟವಾಗಿದ್ದ ವಿಸ್ತೀರ್ಣವನ್ನು ರದ್ದುಪಡಿಸಲು ರದ್ದಿಯಾತಿ ಅಧಿಸೂಚನೆ ಹೊರಡಿಸಿರುವುದಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 










































































ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಕಸಬ/ಕಡಬಾ 
ತಾಲ್ಲೂಕು: ಗುಬ್ಬಿ ಗ್ರಾಮ: ತಿಪ್ಪೂರು, ಕೊಮ್ಮನಹಳ್ಳಿ, 
ಪೆದ್ದನಹಳ್ಳಿ 
ಕ, 1 40ರ ಹಿಡುವಳಿದಾರರ ಹೆಸರುಗಳು ಸ. ನಂ. ಭೂಸ್ವಾಭೀನಕ್ಕೊಳಪಡದ 
ಸಂ. | ಕ್ರಸಂ. ಕಡಿಮೆಯಾದ ವಿಸ್ತೀರ್ಣ 
1. ಗ್ರಾಮ: ತಿಪ್ಪೂರು 
1 2 ನಂಜಪ್ಪ, ರಂಗಸ್ವಾಮಿ, ಚಿಕ್ಕರಂಗಯ್ಯ, ತೋಪಯ್ಯ, 17] 0-02 
ರಂಗಸ್ವಾಮಯ್ಯ, ರಂಗಸ್ವಾಮಯ್ಯ, ಬಸವಯ್ಯ, ಗಂಗಣ್ಣ, 
ಕೃಷ್ಣಮೂರ್ತಿ, ಗಿರಿರಾಜು, ಸಿದ್ದಲಿಂಗಯ್ಯ, ಬಸವರಾಜು, 
ಬಸವರಾಜು, ರಂಗೇಗೌಡ, ರಂಗಸ್ವಾಮಿ, ಬಸವರಾಜು, 
ರೇಣುಕಮ್ಮ ಸಿದ್ದಲಿಂಗಯ್ಯ, ರಂಗಸ್ವಾಮಿ 
2 ೨ ಕ್ಕ. ವಸಂತಮ್ಮ 162/6 0-0 1/2 
ಒಟ್ಟು 0-02 1/2 
2. ಗ್ರಾಮ: ಕೊಮ್ಮನಹಳ್ಳಿ 
೨ 0 ಹನುಮ 93 0-02 
4 7 ಸಣ್ಣಸಿದ್ದಯ್ಯ ಸಿದ್ದಯ್ಯ 92 0-0] 
5 8 ಯೆಲಯ್ಯ 457 0-04 172 
6 9 ರಂಗಯ್ಯ ಚಂದ್ರಯ್ಯ, ಪಿ.ಸಿ. ಬಸವರಾಜಯ್ಯ, ತಿಮ್ಮಯ್ಯ 45/3 0-02 
7 10 ಪಿ.ಸಿ. ಭೀಮಯ್ಯ, ಜಯಮ್ಮ ತಿಮ್ಮಕ್ಕ 48/1 0-02 
8 1] ಮಂಜಮ್ಮ 48/2 0-01 1/2 
ಥ್ರ 12 ನಂಜುಂಡಪ್ಪ, ಆರ್‌.ಎನ್‌. ಸಿದ್ದಲಿಂಗಪ್ಪ 48/3 0-021/4 
10 13 ದಾಸಪ್ಪ, ಜಯಮ್ಮ ಮಂಜಮ್ಮ ಭಾಸ್ಕರನಾಯ್ಕ, ಜಿ.ಆರ್‌. 40 0-02 
ಶಿವಪ್ಪನಾಯಕ, ಜಯಮ್ಮ ಮಂಜಮ್ಮ ಮಂಜಮ್ಮ 
1] 14 ಅರಸಯ್ಯ 61/ಎ 0-01] 
12 15 ರಂಗಯ್ಯ, ಚಿಕ್ಕರಂಗಯ್ಯ, ಚಂದ್ರಯ್ಯ 61/2 0-02 
13 16 ಕರಿಯಪ್ಪ 61/3 0-01 
14 17 ಚಿಕ್ಕೆಲ್ಲಯ್ಯ 61/4ಬಿ 0-0 1/2 
15 18 ಯಲ್ಲಯ್ಯ 61/4 0-0 1/4 
16 19 ಲಕ್ಷ್ಮಮ್ಮ ಪಾತಯ್ಯ 12/1 0-0 1/2 
17 20 | ವೆಂಕಟೇಶ 7.ಗಿಎ 0-0 1/4 
18 21 ಪಾತಯ್ಯ 12/2ಬಿ 0-0 1/4 
10 22 | ಯಲ್ಲಪ್ರ ವೀರಭದ್ರಯ್ಯ, ವಿಜಯಕುಮಾರ್‌ 72/3 0-01 1/4 
20 23 ಚಿಕ್ಕಮ್ಮ 711/2ಬಿ 0-01 























ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೩, ೨೦೦೯ ೮೫೯ 


























































































































[5 1740ರ] ಶಡುವಾದಾರರ ಹೆಸರುಗಳು [ಸೆ ನಂ.1] ಭೊ ಸ್ವಾಧೀನಕ್ಕೊಳ ಪಡದ ' 
ಸಂ. | ಕ್ರಸಂ. ಕಡಿಮೆಯಾದ ವಿಸ್ತೀರ್ಣ 
21 24 ಶಿವಮ್ಮ 71/3 0-01 
22 25 ಲಕ್ಷ್ಮಯ್ಯ ೨0/5 0-01 
23 26 ಲಕ್ಷ್ಮಮ್ಮ 50/9 0-01 
24 27 ಜೆ.ಎಸ್‌. ನಾಗರಾಜಶೆಟ್ಟಿ, ಜೆ.ಎಸ್‌. ಅಶ್ಚಥನಾರಾಯಣಶೆಟ್ಟಿ 60/ 0-0 1/2 
25 28 ಚಿಕ್ಕಮ್ಮ 10/6 0-0 1/2 
26 29 ಜಯಮ್ಮ 10/2ಬಿ 0-0 1/4 
2) 30 ರಾಮಯ್ಯ 710/2 0-0 1/4 
28 31 ರಾಮಯ್ಯ 10/3 0-0 1/2 
29 32 ಚಂದ್ರಪ್ಪ 10/4 0-01 1/4 
30 33 ಚಂದಪ್ಪ 69/3 0-0 3/4 
31 34 | ರಾಮಯ್ಯ, ನರಸಿಂಹಯ್ಯ, ರಂಗಮ್ಮ ದಾಸಪ್ಪ, ಉಗಯ್ಯ 74 0-0] 
32 35 ಹುಚ್ಚಪ್ಪ, ಕರಿರಂಗಯ್ಯ ದೊಡ್ಡರಂಗಯ್ಯ 69/5 0-02 3/4 
33 36 ಹೊಸೂರಮ್ಮ 69/9 0-01 1/2 
34 37 | ರಂಗಯ್ಯ, ಪಾರ್ವತಮ್ಮ ಲಕ್ಷ್ಮಮ್ಮ ಕರಿರಂಗಯ್ಯ 79 0-01 3/4 
35 38 ಲಕ್ಷ್ಮೀದೇವಮ್ಮ 81/1 0-02 

ಒಟ್ಟು 0-01 1/4 

3. ಗ್ರಾಮ: ಪೆದ್ದನಹಳ್ಳಿ 
36 39 ರಂಗಸ್ವಾಮಿ 38 0-01 
37 40 ಪಿ.ಎಲ್‌.ಕುಮಾರಸ್ವಾಮಿ 39/3 0-0 1/2 
38 4] ಪಿ.ಎಲ್‌. ಮಲ್ಲಿಕಾರ್ಜುನಯ್ಯ 39/2 0-0 1/2 
39 42 ರಂಗಮ್ಮ ರಾಮಣ್ಣ 46/1 0-0 1/2 
40 43 ಪಿ.ಎಲ್‌. ಶಿವಕುಮಾರಸ್ವಾಮಿ 46/2ಬಿ 0-0 1/2 
4] 44 ಪಿ.ಎಲ್‌. ಶಿವಕುಮಾರ್‌, ಪಿ.ಎಲ್‌.ಶಿವಕುಮಾರ್‌ 46/2ಎ 0-0 1/2 
42 45 ಪಿ.ಸಿ.ಬಸವರಾಜಯ್ಯ, ನಂಜಮ್ಮ ೨0/0 0-05 1/2 
43 46 ದ್ಯಾಮಣ್ಣ 66/1 0-0 1/2 
44 4 ಸಿ. ರಂಗಯ್ಯ 66/4 0-0 1/2 
45 28 ಕರೇರಂಗಯ್ಯ, ಬಕ್ಕೆಪೆ, ಗೂಳೊರಯ್ಯ 66/5 0-0 172 
46 49 ಸಿದ್ದರಾಮಪಭು 66/6 0-0 1/2 
41 50 ಪಿ.ಬಿ. ಗಂಗತಾಯಿ 66/7 0-0 1/2 
48 51 ಲಕ್ಕಮ್ಮ 66/8 0-0 1/2 
49 ೨2 ಪುಟ್ಟಮಾದಪ್ಪ 66/9 0-01 
50 53 ತಿಮ್ಮಯ್ಯ ಮರಿಯಪ್ರ ಚಿಕ್ಕರಂಗಯ್ಯ, ಹುಚ್ಚಪ್ಪೆ 66/10 0-0] 
5] 54 ಹಿ.ಬಿ.ಬಸಪ್ಪ, ಸಿ.ಜೋರೇಗೌಡ, ಪಿ.ಸಿ.ಬಸವರಾಜಯ್ಯ, ನಿಂಗಣ್ಣ, | 64/5 0-01 1/2 
ನಿಂಗಣ್ಣ, ಪಿ.ಸಿ. ಬಸವರಾಜು 
52 5೨೨ ಶಿವಮ್ಮ 62/2 0-0 1/2 
೨3 ೨೦ ಸಣ್ಣರಂಗಯ್ಯ ದಾಸಪ್ಪ, ಪಿ.ಟಿ. ರಂಗಶಾಮಯ್ಯ 60 0-03 
54 57 ವೆಂಕಟಯ್ಯ, ಮರಿಯಪ್ಪ ರಂಗಯ್ಯ, ಪುಟ್ಟರಂಗಯ್ಯ 58/2 0-01 1/2 
55 58 ಮರಿಯಪ್ಪ, ಚಿಕ್ಕರಂಗಯ್ಯ, ಪಿ.ಟಿ.ರಂಗಸ್ತಾಮಿ, 59/3 0-01 1/2 
ಪಿ.ಟಿ. ಹುಚ್ಚಯ್ಯ, ಮೂಡ್ಡಯ್ಯ 

56 ೨೨ ರಂಗಸ್ವಾಮಿ 63/2 0-01 1/2 
57 60 ಚಿಕ್ಕರಂಗಯ್ಯ 63/1 0-01 1/2 
58 61 ಹುಚ್ಚಪ್ಪ 33 0—07 























೮೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೩, ೨೦೦೯ ಭಾಗ -೬ 









































[ತ್ರ 140ರ] ಶಡುವಾದಾರರ ಹೆಸರುಗಳು [ಸೆ ನಂ.1] ಭೂ ಸ್ವಾಧೀನಕ್ಕೊಳ ಪಡದ | 
ಸಂ. | ಕ್ರಸಂ. ಕಡಿಮೆಯಾದ ವಿಸ್ತೀರ್ಣ 
೨೦ 62 ಲಕ್ಷ್ಮಯ್ಯ, ಕುಂಬಳರಂಗಯ್ಯ, ಸಣ್ಣರಂಗಯ್ಯ 32/1 0-04 
60 63 ಪಿ.ಬಿ. ಮರಿಬಸವೇಗೌಡ 32/2ಬಿ 0-03 
61 64 ಸಣ್ಣರಂಗಯ್ಯ 32/3 0-01 
62 65 ಚಿಕ್ಕತಿಮ್ಮಯ್ಯ 32/4 0-03 

ಒಟ್ಟು 1-03 
ಮೂರು ಗ್ರಾಮಗಳ ಒಟ್ಟು ಜುಮಾ 2-06 3/4 
ಪಿ.ಆರ್‌. 274 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು 


ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, ಹೇಮಾವತಿ ನಾಲಾ ವಲಯ, ತುಮಕೂರು 
4(1) ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಲ್‌ಎಕ್ಯೂಎಸ್‌ಆರ್‌:23/09-10, ದಿನಾಂಕ: 15ನೇ ಜೂನ್‌ 2009 

ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ಕಲಂ 4(1)ನೇ ಪ್ರಕರಣದ ಮೇರೆಗೆ ಎಲ್‌ಎಕ್ಕೂ 
ಎಸ್‌ಆರ್‌:33/07-08 ದಿನಾಂಕ: 10.10.2007 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ 
ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ: 1.1.2007 ರಂದು ಕರ್ನಾಟಕ ರಾಜ್ಯ ಪತ್ರದ ಪುಟ 978 ರಿಂದ 984 
ವರೆಗೆ ಭಾಗ-6 ರಲ್ಲಿ ಸೋಮಲಾಪುರ ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಭೂಸ್ವಾಧೀನಪಡಿಸಿರುವುದಾಗಿ 
ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕ೦ಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 





















































ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ನಿಟ್ಟೂರು 
ತಾಲ್ಲೂಕು: ಗುಬ್ಬಿ ಗ್ರಾಮ: ಸೋಮಲಾಪುರ 
7ಗ ರಂತ ಪಾಟವಾಗರವುದು 47) ಗ ತದ್ಮಪಡಹಾಗರಾವುದ 
ಕ್ತಸೆಂ.] 40) ಕ್ರಸಂ. ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
1 | 28/2 ಮುಷ್ಠಿ 0-02 28/2 ತರಿ 0-02 
2 2 29/1 ಖುಷ್ಟಿ 0-01 1/4 29/1 ಭಾಗಾಯ್ತು 0-0 1/2 
3 3 30/1 ಖುಷ್ಟಿ 0-01 30/1 ಭಾಗಾಯ್ತು 0-01 
4 4 31/1 ಮುಷ್ಠಿ 0-01 31/1 ಭಾಗಾಯ್ತು 0-01 
೨ ೨ 31/2 ಖುಷ್ಟಿ 0-01 31/2 ಭಾಗಾಯ್ತು 0-01 
ಪಿ.ಆರ್‌. 275 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ 
ನಂ: ಎಲ್‌.ಆರ್‌.ಎಫ್‌ (ಎಸ್‌)(109) ಸಿ.ಆರ್‌:5/09-10, ಬೆಂಗಳೂರು, ದಿನಾಂಕ: 23ನೇ ಜೂನ್‌ 2009 
ವಿಷಯ: ಶ್ರೀ ಸಿ. ಚೆಲುವಮೂರ್ತಿ, ನೆಟ್ಟಗೆರೆ ಗ್ರಾಮ, ಉತ್ತರಹಳ್ಳಿ ಹೋಬಳಿ, ಬೆಂಗಳೂರು ದಕ್ಷಿಣ ತಾಲ್ಲೂಕು 
ರವರು ಬೆಂಗಳೂರು ದಕ್ಷಿಣ ತಾಲ್ಲೂಕು, ಉತ್ತರಹಳ್ಳಿ ಹೋಬಳಿ, ನೆಟ್ಟಿಗೆರೆ ಗ್ರಾಮದ ಸ.ನಂ. 2 ರಲ್ಲಿ 0-04 
ಗುಂಟೆ ಜಮೀನನ್ನು ಹೊಂದಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ ಅನುಮತಿ 
ಕೋರಿರುವ ಬಗ್ಗೆ. 
ಉಲ್ಲೇಖ: ವಿಶೇಷ ಜಿಲ್ಲಾಧಿಕಾರಿಗಳು, ಅನಧಿಕೃತ ಕಟ್ಟಡ ನಿರ್ಮಾಣ ತಡೆ ಪತ್ರ ಸಂಖ್ಯೆ: ವಿಜಿಜಾದ (ಬೆಂ.ದ.ತಾ) 
ಸಿ.ಆರ್‌/80/07-08, ದಿನಾಂಕ: 13.5.2009. 
ಶ್ರೀ ಸಿ.ಚೆಲುವಮೂರ್ತಿ, ನೆಟ್ಟಿಗೆರೆ ಗ್ರಾಮ, ಉತ್ತರಹಳ್ಳಿ ಹೋಬಳಿ, ಬೆಂಗಳೂರು ದಕ್ಷಿಣ ತಾಲ್ಲೂಕು ರವರು 
ಬೆಂಗಳೂರು ದಕ್ಷಿಣ ತಾಲ್ಲೂಕು, ಉತ್ತರಹಳ್ಳಿ ಹೋಬಳಿ, ನೆಟ್ಟಿಗೆರೆ ಗ್ರಾಮದ ಸ.ನಂ. 2 ರಲ್ಲಿ 0-04 ಗುಂಟೆ ಜಮೀನನ್ನು 
ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ ಹೊಂದಲು ಮಾಡಿರುವ ಬೇಡಿಕೆ ಹಾಗೂ ವಿಶೇಷ 
ಜಿಲ್ಲಾಧಿಕಾರಿಗಳು, ಅನಧಿಕೃತ ಕಟ್ಟಡ ನಿರ್ಮಾಣ ತಡೆ ರವರ ಪತ್ರದ ನಂ: ವಿಜಿಜಾದ(ಬೆಂ.ದ.ತಾ)ಸಿ.ಆರ್‌/80/07-08, 
ದಿನಾಂಕ: 13.05.2009 ರಲ್ಲಿ ಪ್ರಸ್ತಾವಿತ ನೆಟ್ಟಿಗೆರೆ ಗ್ರಾಮದ ಸ.ನಂ. 2 ರಲ್ಲಿ 0-04 ಗುಂಟೆ ಜಮೀನನ್ನು ಹೊಂದಲು ಅವರಿಗೆ 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ರ ಕಲಂ 109 (1/) ರಡಿ ಅನುಮತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೩, ೨೦೦೯ ೮೬೧ 





ಅರ್ಜಿದಾರರು ಪ್ರಸ್ತಾವಿತ ಜಮೀನು ಸರ್ಕಾರಿ ಹರಾಜಿನಿಂದ ಪಡೆದಿರುತ್ತಾರೆ. ಪ್ರಸ್ತಾವಿತ ಜಮೀನು ಪರಿಶಿಷ್ಟ 
ಜಾತಿ/ಪರಿಶಿಷ್ಟ ಪಂಗಡ (ಪಿ.ಟಿ.ಸಿ.ಎಲ್‌) ಕಾಯ್ದೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು ಹಾಗೂ ಇನ್ನಿತರ ಪರಭಾರೆ 
ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ಈ ಪ್ರಸ್ತಾವನೆ ಕರ್ನಾಟಕ ತಿದ್ದುಪಡಿ ಕಾಯ್ದೆ 1995 ರ ಪ್ರಕಾರ ಕಲಂ 109 (0/) ಮತ್ತು ಕರ್ನಾಟಕ ಭೂ ಸುಧಾರಣೆ 
ತಿದ್ದುಪಡಿ ಕಾಯಿದೆ 1961 ಕಲಂ 63, 79ಎ, 79ಬಿ ಅಥವಾ 80ಕ್ಕೆ ವಿನಾಯ್ತಿ ನೀಡಿ ಬೆಂಗಳೂರು ದಕ್ಷಿಣ ತಾಲ್ಲೂಕು, 
ಉತ್ತರಹಳ್ಳಿ ಹೋಬಳಿ, ನೆಟ್ಟಿಗೆರೆ ಗ್ರಾಮದ ಸ.ನಂ. 2 ರಲ್ಲಿ 0-04 ಗುಂಟೆ ಜಮೀನನ್ನು ಶ್ರೀ ಸಿ.ಚೆಲುವಮೂರ್ತಿ, ನೆಟ್ಟಿಗೆರೆ 
ಗ್ರಾಮ, ಉತ್ತರಹಳ್ಳಿ ಹೋಬಳಿ, ಬೆಂಗಳೂರು ದಕ್ಷಿಣ ತಾಲ್ಲೂಕು ರವರಿಗೆ ಉದ್ದೇಶಕ್ಕಾಗಿ ಹೊಂದಲು ಕರ್ನಾಟಕ ಭೂ 
ಸುಧಾರಣೆ ಕಾಯ್ದೆ 1961 ರ ಕಲಂ 109 (1/) ರಡಿ ಹಾಗೂ ಸರ್ಕಾರದ ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ; ವ್ಯಶಾಇ 47 ಶಾಸನ 
2001 ಬೆ೦ಗಳೂರು, ದಿನಾಂಕ: 23.04.2003 ಹಾಗೂ ಸರ್ಕಾರದ ಪತ್ರ ಆರ್‌.ಡಿ.6 ಎಲ್‌.ಆರ್‌.ಎಂ.2008, ದಿನಾಂಕ: 
31.5.2008 ರ ನಿರ್ದೇಶನದಂತೆ ಈ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಅನುಮತಿ ನೀಡಿದೆ. 

ಷರತ್ತುಗಳು 

1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಹೊಂದಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ 
ಜಮೀನನ್ನು ಎರಡು ವರ್ಷದೊಳಗಾಗಿ ಉಪಯೋಗಿಸಿಕೊಳ್ಳತಕ್ಕದ್ದು ಮತ್ತು ಈ ಬಗ್ಗೆ ತಹಸೀಲ್ದಾರ್‌ರವರ 
ಮೂಲಕ ಈ ಕಛೇರಿಗೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು. 

2. ಸದರಿ ಜಮೀನು ಸಿ.ಡಿ.ಪಿ ಪ್ರಕಾರ ಕೃಷಿ ವಲಯದಲ್ಲಿ ಬರುತ್ತಿದ್ದು, ಉದ್ದೇಶಕ್ಕಾಗಿ ಉಪಯೋಗಿಸಿಕೊಳ್ಳತಕ್ಕದ್ದು. 
ಇದನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅನುಮತಿ ಪಡೆಯದೆ ಹಾಗೂ ಅನ್ಯಕ್ರಾಂತ ಪಡಿಸದೆ ಬೇರೆ 
ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 

3. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಭೂ ಕಂದಾಯ 
ಕಾಯಿದೆ 1964ರ ಕಲಂ 95 ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯಬೇಕು. ಅನಧಿಕೃತ ಕಟ್ಟಡಗಳನ್ನು 
ಸಕ್ರಮಗೊಳಿಸುವ ಷರತ್ತಿಗೆ ಒಳಪಡಿಸಿದೆ. 

4. ಈ ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಇವರಿಂದ ಸಿ.ಡಿ.ಪಿ, ಒ.ಡಿ.ಪಿ ಮತ್ತು ಹಸಿರು ವಲಯ 
ವ್ಯಾಪ್ತಿಯೊಳಗೆ ಬಂದರೆ ಅದರಂತೆ ಅನುಮತಿ ಪಡೆದು ಉಪಯೋಗಿಸಿಕೊಳ್ಳತಕ್ಕದ್ದು. 

5. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾದ ಅನುಮತಿಯನ್ನು ರದ್ದುಪಡಿಸಲಾಗುವುದು ಮತ್ತು 
ಪ್ರಸ್ತಾಪಿತ ಭೂಮಿಯನ್ನು ಯಣ ಮುಕ್ತವಾಗಿಸಿ ಸರ್ಕಾರದಲ್ಲಿ ನಿಹಿತ ಮಾಡಲಾಗುವುದು. 

6. ಈ ಅನುಮತಿ ಭೂ ಸುಧಾರಣೆ ಕಾಯಿದೆ 1961 ರ ಕಲ೦ 109 ರನ್ವಯ ಮಾತ್ರ ಮಾಡಿರುತ್ತದೆ. ಬೇರೆ 
ಕಾನೂನುಗಳಿಗೆ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

ವಿಶೇಷ ಜಿಲ್ಲಾಧಿಕಾರಿಗಳು (ಕಂ), 
ಪಿ.ಆರ್‌. 283 ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ವಿಶೇಷ ಭೂಸ್ಪಾಧೀನಾಧಿಕಾರಿಗಳ ಕಾರ್ಯಾಲಯ, ತುಂಗಾ ಮೇಲ್ಲಂಡೆ ಯೋಜನೆ, ಶಿವಮೊಗ್ಗ 
ಕಲಂ 4(1)ರ ಅಧಿಸೂಚನೆಗೆ ತಿದ್ದುಪಡಿ 
ಪ್ರಕರಣ ಸಂಖ್ಯೆ/ತು೦ಮೇಯೋ(/ಭೂಸ್ವಾ3/08-09, ದಿನಾಂಕ: 8ನೇ ಜುಲೈ 2009 

ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲ್ಲೂಕು ಹತ್ತೂರು ಗ್ರಾಮದ ಸ.ನಂ.23/2ರಲ್ಲಿ 0-22 ಗುಂಟೆ ಜಮೀನನ್ನು ತುಂಗಾ 
ಮೇಲ್ಬಂಡೆ ಯೋಜನೆಯ ಎಸ್ಕೇಪ್‌ ಕಾಲುವೆಯ ನಿರ್ಮಾಣದ ಬಗ್ಗೆ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರ ಅಧಿಸೂಚನೆಯು 
ಜಿಲ್ಲಾಧಿಕಾರಿಗಳು, ದಾವಣಗೆರೆ ಇವರ ಆದೇಶ ಸಂಖ್ಯೆ/ಎಲ್‌ಎಕ್ಯೂ/ಸಿಆರ್‌/49/08-09, ದಿನಾಂಕ:6.1.09ರ ರೀತ್ಯಾ 
ಅನುಮೋದಿಸಲ್ಪಟ್ಟಿದ್ದು, ನಂತರ ದಿನಾಂಕ:12.02.09ರ ಕರ್ನಾಟಕ ರಾಜ್ಯ ಪತ್ರದ ಭಾಗ 6ರಲ್ಲಿನ ಪುಟ ಸಂಖ್ಯೆ 216ರಲ್ಲಿ 
ಮುದಣವಾಗಿದ್ದು, ಸದರಿ ಮುದ್ರಿತ ಪ್ರಕರಣದಲ್ಲಿ ಕೆಳಕಂಡಂತೆ ಕೈಬಿಟ್ಟಿರುವುದನ್ನು ಈ ಮೂಲಕ ಸೇರ್ಪಡೆ ಮಾಡಿದ್ದು. 
ಅದರಂತೆ ಓದಿಕೊಳ್ಳುವುದು. 








ಗ್ರಾಮ: ಹತ್ತೂರು ಹೋಬಳಿ: ಕಸಬಾ ತಾಲ್ಲೂಕು: ಹೊನ್ನಾಳಿ ಜಿಲ್ಲೆ: ದಾವಣಗೆರೆ 
ಕ್ರ ಸಂ. ರಾಜ್ಯಪತ್ರದಲ್ಲಿ ಮುದ್ರಣವಾಗಿರುವುದು ಕ್ರ ಸಂ. ಸೇರ್ಪಡೆಯ ಪ್ರಕಾರ ಓದಿಕೊಳ್ಳುವುದು 
1 ಪರಮೇಶ್ವರಪ್ಪ ಬಿನ್‌ ಮಹದೇವಪ್ಪ ಪರಮೇಶ್ವರಪ್ಪ ಬಿನ್‌ ಮಹಾದೇವಪ್ಪ 


ಕ 
2. | ಷಣ್ಮುಖಪ್ಪ ಬಿನ್‌ ತಿಮ್ಮಪ್ಪ ಹುಚ್ಚಕ್ಕಳಾರ್‌ 




















ಪಿ.ಆರ್‌. 301 ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತು೦ಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ 


೮೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೩, ೨೦೦೯ ಭಾಗ -೬ 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
1894 ಭೂಸ್ವಾಧೀನ ಕಾಯಿದೆ ಕಲಂ.4(1) ರ ಅನ್ವಯ (ಕಲಂ.17(4)ರಡಿ ಓದಲಾದಂತೆ) (ರೈಲ್ವೆ ಮಾರ್ಗದ ಅಗಲೀಕರಣಕ್ಕಾಗಿ) ಅಧಿಸೂಚನೆ 
ಸಂಖ್ಯೆ.ಕಂ/ಎಲ್‌ಎಕ್ಯೂ/ಸಿಆರ್‌/25/2009-10, ದಿನಾಂಕ: 17ನೇ ಜುಲೈ 2009 

ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣದ ಸಲುವಾಗಿ 
ನೈಯತ್ಯ ರೈಲ್ವೆ ಇಲಾಖೆಯವರಿಗೆ ಬೇಕಾಗಿದೆ ಎಂದು ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೆ ಕಂಡುಬಂದಿರುತ್ತದೆ. 

1991 ನೇ ಸಾಲಿನ ಕರ್ನಾಟಕ ಸರ್ಕಾರದ ಅಧಿನಿಯಮದ 33 ನೇ ತಿದ್ದುಪಡಿಯಾದ ಮತ್ತು 1984 ನೇ ಭೂಸ್ವಾಧೀನ ಕಾಯ್ದೆ (ತಿದ್ದುಪಡಿ) ಗಳಲ್ಲಿ ತಿದ್ದುಪಡಿಯಾದ 1894 ನೇ 
ಭೂಸ್ವಾಧೀನ ಕಾಯ್ದೆ ಕಲಂ 4(1)ರ ಪ್ರಕಾರ ಸದರಿ ಜಮೀನುಗಳು ಮೇಲ್ಕಂಡ ಉದ್ದೇಶಕ್ಕಾಗಿ ಬೇಕೆಂದು ಪ್ರಕಟಿಸಿದೆ ಹಾಗೂ ಸದರಿ ಕಾಯ್ದೆಯ 4(2)ನೆಯ ಪ್ರಕಟಣೆಯಿಂದ ವಿಹಿತವಾದ 
ಅಧಿಕಾರವನ್ನು ಉಪಯೋಗಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ ಯೋಜನೆ, ಹರಿಹರ ಇವರಿಗೆ ಮತ್ತು ಇವರ ಸಿಬ್ಬಂದಿ 
ವರ್ಗದವರಿಗೆ ಈ ಮೂಲಕ ಅಧಿಕಾರ ವಹಿಸಿಕೊಡಲಾಗಿದೆ. 

ಭೂಸ್ವಾಧೀನ ಕಾಯ್ದೆಯ ಪ್ರಕರಣದ 17 ನೇ ಉಪ ಪ್ರಕರಣ (4)ರಲ್ಲಿ ವಿಧಿವತ್ತಾಗಿರುವ ಅಧಿಕಾರದ ಪ್ರಕಾರ ಕರ್ನಾಟಕ ಸರ್ಕಾರದಿಂದ ತುರ್ತು ಶಾಸನ ರೀತ್ಯಾ 5(ಎ)ರ ಕಟ್ಟುಪಾಡು 
ಅನ್ವಯಿಸುವುದಿಲ್ಲವೆಂದು ಸರ್ಕಾರದಿಂದ ಆದೇಶ ನಂ. ಕ೦ಇ/28/ಭೂಸ್ವಾಚ/2002 ದಿನಾ೦ಕ: 20-12-2002 ರ ಪ್ರಕಾರ ಅನುಮತಿ ನೀಡಲಾಗಿದೆ. 

ಭೂಸ್ವಾಧೀನ ಕಾಯ್ದೆಗನುಗುಣವಾಗಿ ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಈ ಕೆಲಸಕ್ಕೆ ನೇಮಿಸಲ್ಪಟ್ಟರುವ ಅಧಿಕಾರಿಗಳಿಗೆ 
ಅಡಚಣೆಯುಂಟು ಮಾಡುವುದಾಗಲಿ ಅಥವಾ ಅತಿಕ್ರಮಿಸುವುದಾಗಲಿ ಮಾಡಬಾರದೆಂದು ಈ ಮೂಲಕ "ಎಚ್ಚರಿಕೆ ಕೊಡಲಾಗಿದೆ ಸದರಿ ಜಮೀನಿನ ವಿಲೇವಾರಿ: ಗುತ್ತಿಗೆ, ಅಡಮಾನ, ಹಸ್ತಾಂತರ, 
ವಿನಿಮಯ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ, ಅಭಿವೃ ದ್ಧಿಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ, 
ಇವರ ಮಟ ಪಡೆಯದೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ” ಮಾಡಲಾಗುವ ಸದರಿ ಜಮೀನಿನ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ 
ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ 'ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 











ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹರಿಹರ ಹೋಬಳಿ: ಕಸಬಾ ಗ್ರಾಮ: 1) ದೊಗ್ಗಳ್ಳಿ, 2) ಹೊಟ್ಟಿಗಾನಹಳ್ಳಿ 
ಕ್ರ ಖಾತೇದಾರರ ಹೆಸರು ಅನುಭವ ಸರ್ವೆ | ತರಹೆ ಸರಹದ್ದುಗಳು (ಸರ್ವೆ ನಂಬರು) ಯಾವ ಭೂಸ್ವಾ ಒಟ್ಟು ಆಕಾರೆ. 
ತ ೨ ದ್‌ pe ಸ ಹೆ 
ಸಂ. (ಆರ್‌.ಟಿ.ಸಿ. ಪ್ರಕಾರ) ದಾರರ ಹೆಸರು. | ನಂಬರು ಸ್ಟ್‌ ಫ್ಯಾ ಷ್‌ ಕಾ ದಿಕ್ಕಿಗೆ ಧೀನದ ವಿಸ್ತೀರ್ಣ | ರೂ-ಪೈ. 


ಭೂಸ್ವಾ ವಿಸ್ತೀರ್ಣ 
ಧೀನವಾ 
ಗಿದೆ. ಎ-ಗುಂ. ಎ-ಗುಂ. 











ದೊಗ್ಗಳ್ಳಿ ಗ್ರಾಮದ ಜಮೀನುಗಳು - ಪ್ರಕರಣ ಸಂಖ್ಯೆ ಕಂ/ವಿಭೂಸ್ವಾ/ಕೊಹರೃಲ್ವ/ಸಿಆರ್‌/05/05-06 (ಭಾಗ-3) 
1 ಸಣ್ಣ ವೀರಪ್ಪ ಬಿನ್‌ ಬಾಗಲೂರು ಸ್ವಂತೆ 51/ ಖಿಷ್ಠಿ ಈಗಾಗಲೇ ಈಗಾಗಲೇ 1 ಈಗಾಗಲೇ |] ಈಗಾಗಲೇ ಪಶ್ಚಿಮಕ್ಕೆ 106% | 0-067, 0-24 
ರೇಣುಕಪ್ಪ (51/ಪಿ-ಪಿ4 1-01) ಪೈಕಿ ಭೂಸ್ವಾಧೀನ | ಭೂಸ್ವಾಧೀನ | ಭೂಸ್ವಾಧೀನ | ಭೂಸ್ವಾಧೀನ 


ವಾದ ಪ್ರದೇಶ ವಾದ ವಾದ ವಾದ 
ಪ್ರದೇಶ ಪ್ರದೇಶ ಪ್ರದೇಶ 




































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೩, ೨೦೦೯ ೮೬೩ 
ಕ್ರ ಖಾತೇದಾರರ ಹಸರು ಅನುಭವ ಸರ್ವೆ ತರಹೆ ಸರಹದ್ದುಗಳು (ಸರ್ವ ನಂಬರು) ಯಾವ ಭೂಸ್ವಾ ಒಟ್ಟು ಆಕಾರ. 
ಸಂ. (ಆರ್‌.ಟಿ.ಸಿ. ಪ್ರಕಾರ) ದಾರರ ಹೆಸರು. | ನಂಬರು ಷ್‌ ಷ್‌ ಸೆ ಷ್‌ ದಿಕ್ಕಿಗೆ ಧೀನದ ವಿಸ್ತೀರ್ಣ | ರೂ-ಪೈ. 
ಜ = ಆ ಭೂಸ್ವಾ | ವಿಸ್ತೀರ್ಣ 
ಧೀನ 
ವಾಗಿದೆ ಎ-ಗುಂ. | ಎ-ಗುಂ. 
2 ಸಣ್ಣ ವೀರಪ್ಪ ಬಿನ್‌ ಬಾಗಲೂರು ಸಂತ 51/2 ಖುಷ್ಕಿ ಈಗಾಗಲೇ ಈಗಾಗಲೇ ಈಗಾಗಲೇ ಈಗಾಗಲೇ ಪಶ್ಚಿಮಕ್ಕೆ 0-10 0-10 0-37 
ರೇಣುಕಪ್ಪ (51/2ಪಿ-ಪಿ4 1-01) ಪೈಕಿ ಭೂಸ್ವಾಧೀನ | ಭೂಸ್ವಾಧೀನ | ಭೂಸ್ವಾಧೀನ | ಭೂಸ್ವಾಧೀನ 
ವಾದ ಪ್ರದೇಶ ವಾದ ವಾದ ವಾದ ಪ್ರದೇಶ 
ಪ್ರದೇಶ ಪ್ರದೇಶ 
3 ಜಿ.ಎಸ್‌ ಪತ್ರೇಪ್ಪ ಬಿನ್‌ ಸಣ್ಣ ನಿಂಗಪ್ಪ ಸಂತ 52/ ಖುಷ್ಕಿ ಇದೇ ಈಗಾಗಲೇ ಸ.ನಂ.53 ಸ.ನಂ.52/2 ಉತ್ತರಕ್ಕೆ 0-04 0-04 0-10 
(52/ 2-37 ಪೈಕಿ 1-02) ಪೈಕಿ ಸ.ನಂ.ನ ಭೂಸ್ವಾಧೀನ ರಲ್ಲಿ ಭೂಧೀನ 
ಉಳಿದ ವಾದ ಪಡಿಸಿ ಪ್ರದೇಶ 
ಜಮೀನು ಪ್ರದೇಶ 
ಶಿದ್ದಪ್ಪ. ಕಲ್ಲಪ್ಪ ಬಿನ್‌ ಲಿಂಗಪ್ಪ ವೀರಪ್ಪ ಬಿನ್‌ 53 ಪೈಕಿ ಮುಷ್ಠಿ ನಿಂಗಪ್ಪನ ಈಗಾಗಲೇ ಸ.ನಂ.56 ಈಗಾಗಲೇ ಉತ್ತರಕ್ಕೆ 0-20 0-20 0-31 
ಕರಿಯಪ್ಪ. (53೨ -ಪಿ1 3-38) ಕಲ್ಲಪ್ಪ ಜಮೀನು ಭೂಸ್ವಾಧೀನ ಭೂಸ್ವಾಧೀನ 0-01 
2)ಶಾಂತವೀರಪ್ಪ ಬಿನ್‌ ಸಿದ್ದಪ್ಪ ವಾದ ವಾದ ಪ್ರದೇಶ 0-19 
(53/ಪಿ-ಪ2 2-00) ಪ್ರದೇಶ 
ಶಿದ್ದಪ್ಪ. ಕಲ್ಲಪ್ಪ ಬಿನ್‌ ಲಿಂಗಪ್ಪ ಪುಟ್ಟಪ್ಪ ಬಿನ್‌ 53 ಪೈಕಿ ಖುಷ್ಟಿ ಪುಟ್ಟಪ್ಪನವರ ಈಗಾಗಲೇ ಪುಟ್ಟಪ್ಪನವ ರಿ.ಸ.ನಂ.52 ಉತ್ತರಕ್ಕೆ 0-04 0-04 0-06 
ಕರಿಯಪ್ಪ. (53೨ -ಪಿ1 3-38) ಸಿದ್ಧಪ್ಪ ಉಳಿಕೆ ಭೂಸ್ವಾಧೀನ | ರ ಉಳಿಕೆ 
2)ಶಾಂತವೀರಪ್ಪ ಬಿನ್‌ ಸಿದ್ಧಪ್ಪ ಜಮೀನು ವಾದ ಜಮೀನು 
(53/ಪಿ-ಪಿ2 1-13) ಪ್ರದೇಶ 
5 1ಚಮನ್‌ ಸಾಬ್‌ 1ಚಮನ್‌ 55 ಪೈಕಿ ಮುಷ್ಠಿ ಈಗಾಗಲೇ ಇದೇ ರಿ.ಸ.ನಂ.58 ರಿ.ಸ.ನಂ.54 ದಕ್ಷಿಣಕ್ಕೆ 0-15 0-15 0-38 
(55/ಪಿ-ಪಿ2 1-00) ಸಾಬ್‌ ಬಿನ್‌ ಭೂಸ್ವಾಧೀನ | ಜಮೀನಿನ 
2)ಇಮಾಂ ಸಾಬ್‌ ಬಿನ್‌ ಇಮಾಂ ಸಾಬ್‌ ವಾದ ಪ್ರದೇಶ ಉಳಿಕೆ 
ಬುಡೇನ್‌ಸಾಬ್‌, ಮಜೀದ್‌ಸಾಬ್‌ 2) ಮಹಮ್ಮದ್‌ ಜಮೀನು 
ಬಿನ್‌ ಬುಡೇನ್‌ಸಾಬ್‌. ಸಾಬ್‌ ಬಿನ್‌ 
ಮಹಮದ್‌ಸಾಬ್‌ ಬಿನ್‌ ಬುಡೇನ್‌ 
ಬುಡೇನ್‌ಸಾಬ್‌ ಸಾಬ್‌ 
(55-೬3 0-32) 
6 ಹನುಮಂತಪ್ಪ ಬಿನ್‌ ಸಂತ 60/1 ಮುಷ್ಠಿ ಈಗಾಗಲೇ ಇದೇ ಸ.ನಂ.61 ಸ.ನಂ. ಉತ್ತರಕ್ಕೆ 0-09 0-09 0-30 
ದೊಡ್ಡಸೋಮಲಿಂಗಪ್ಪ ಸೂಮದಿಳ ಪೈಕಿ ಭೂಸ್ವಾಧೀನ ಜಮೀನಿನ 60/4 
(60/1 3-05'/) ವಾದ ಪ್ರದೇಶ ಉಳಿಕೆ 
ಜಮೀನು 







































































































































































೮೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೩, ೨೦೦೯ ಭಾಗ -೬ 
ಕ್ರ ಖಾತೇದಾರರ ಹಸರು ಅನುಭವ ದಾರರ , ಸರ್ವ ತರಹ ಸರಹದ್ದುಗಳು (ಸರ್ವ ನಂಬರು) ಯಾವ ಭೂಸ್ವಾ ಒಟ್ಟು ಆಕಾರ. 
ಸಂ. (ಆರ್‌.ಟಿ.ಸಿ. ಪ್ರಕಾರ) ಹೆಸರು. ನಂಬರು ಷ್‌ ಸಾ ಸ್ಯ ಷ್ಟ ದಿಕ್ಕಿಗೆ ಧೀನದ ವಿಸ್ತೀರ್ಣ | ರೂ-ಪೈ. 
ಜ ೨ ಆ ಭೂಸ್ತಾ ವಿಸ್ತೀರ್ಣ 
ಧೀನವಾ 
ಗಿದೆ. ಎ-ಗುಂ. | ಎ-ಗುಂ. 
7 1)ನಿಂಗಪ್ಪ ಬಿನ್‌ ಮಲ್ಲಪ್ಪ ಸಂತ 60/4 ಮುಷ್ಠಿ ಈಗಾಗಲೇ ರೈಲ್ವೆ ರಸ್ತೆ ರಿ.ಸ.ನಂ. ರಿ.ಸ.ನಂ.57 ಪಶ್ಚಿಮಕ್ಕೆ 0-18 0-18 0-51 
(60/4ಏ-ಪಿ1 1-12) ಪೈಕಿ ಭೂಸ್ವಾಧೀನ 60/1 
2)ಎಂ.ಕೆ.ಸುರೇಶ ಬಿನ್‌ ಕೊಟ್ರಪ್ಪ ವಾದ ಪ್ರದೇಶ 
(60/4ಪಿ-ಪಿ2 1-19) 
ಶೇಖರಪ್ಪ ಬಿನ್‌ ಸಣ್ಣನಿ೦ಗಪ್ಪ ಸಂತ 61 ಪೈಕಿ ಮುಷ್ಠಿ ಈಗಾಗಲೇ ಇದೇ ರಿ.ಸ.ನಂ.64 ಪತ್ರೆಪ್ಪನವರ ಪಶ್ಚಿಮಕ್ಕೆ 0-13 0-03 0-1] 
(61/ಪಿ3 2-10'/) ಭೂಸ್ವಾಧೀನ | ಜಮೀನಿನ ಜಮೀನು 
ವಾದ ಪ್ರದೇಶ ಉಳಿಕೆ 
॥ ಜಮೀನು 
ಸರ್ವಮಂಗಳಮ್ಮ ಕೋಂ ಜಿ.ಎಸ್‌. ಪತ್ರೆಪ್ಪ ಖುಷ್ಕಿ ಇದೇ ಇದೇ ಶೇಖರಪ್ಪ ರಿ.ಸ.ನಂ ಪಶ್ಚಿಮಕ್ಕೆ 0-05 0-05 0-19 
ಸಣ್ಣನಿ೦ಗಪ್ಪ ಬಿನ್‌ ಸಣ್ಣ ಸ.ನಂಬರಿನ ಸ.ನಂಬರಿನ ನವರ 60 
(61/ಪಿ-ಪಿ2 2-02) ನಿಂಗಪ ಉಳಿಕೆ ಉಳಿಕೆ ಜಮೀನು 
ಜಮೀನು ಜಮೀನು 
9 | ಎಂ.ಎಸ್‌. ಶಿವಕುಮಾರ ಬಿನ್‌ ಸಂತ 72/ | ಖುಷ್ಕಿ , ಈಗಾಗಲೇ ಇದೇ ರಿ.ಸ.ನಂ.73 | ರಿ.ಸ.ನಂ. | ಪಶ್ಚಿಮಕ್ಕೆ | 0-03% | 0-03); 0-13 
ಸಂಗಪ್ಪ ಭೂಸ್ವಾಧೀನ ಜಮೀನಿನ 72/2 
(72/ 7-19'/) ವಾದ ಪ್ರದೇಶ ಉಳಿಕೆ 
ಜಮೀನು 
(1)ದೊಗ್ಗಳ್ಳಿ ಗ್ರಾಮದ ಒಟ್ಟು ಜಮೀನಿನ ವಿಸ್ತೀರ್ಣ 2-18 2-18 2-70 
ಹೊಟ್ಟಿಗಾನಹಳ್ಳಿ ಗ್ರಾಮದ ಜಮೀನುಗಳು. - ಪ್ರಕರಣ ಸಂಖ್ಯೆ ಕಂ/ವಿಭೂಸ್ವಾ/ಕೊಹರೈಲ್ವೆ/ಸಿಆರ್‌/17/05-06 (ಭಾಗ-3) 
1 | ಟಿ.ನಾಗಪ್ಪ ಬಿನ್‌ ಬಸಪ್ಪ ಸ್ವಂತ 8 ಖಷಿ ಇದೇ ಈಗಾಗಲೇ | ರಿ.ಸ.ನಂ.6 ಇದೇ ಎಡ 0-01 0-01 0-03 
ಸ.ನಂಬರಿನ ಸ್ವಾಧೀನ ಸ.ನಂಬರಿನ 
ಉಳಿಕೆ ವಾದ ಉಳಿಕೆ 
ಜಮೀನು ಪ್ರದೇಶ ಜಮೀನು 
(2)ಹೊಟ್ಟೆಗಾನಹಳ್ಳಿ ಗ್ರಾಮದ ಒಟ್ಟು ವಿಸ್ತೀರ್ಣ 0-01 0-01 0-03 
ಘೋಷ್ಟಾರೆ 
1 [ದೊಗ್ಗಳ್ಳಿ ಗ್ರಾಮದ ವಿಸ್ತೀರ್ಣ 2-18 ಎ-ಗುಂ. 
2 | ಹೊಟ್ಟಿಗಾನಹಳ್ಳಿ ಗ್ರಾಮದ ವಿಸ್ತೀರ್ಣ 0-01 ಎ-ಗುಂ. 
ಒಟ್ಟು ವಿಸ್ತೀರ್ಣ 2-19 ಎ-ಗುಂ. 
ಹಿ.ಆರ್‌. 325 ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 





